ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1204(1469) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಮೀೀಮಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ವಿಷಯ :  ವಿಶ್ವದರ್ಜಿಯ ಸಮುದಾಯ ಬಂದರು ನಗರಗಳ ನಿರ್ಮಾಣ ಯೋಜನೆ ಬಗ್ಗೆ 


(ಅ) ರಾಜ್ಯದ ಕರಾವಳಿ ಪ್ರದೇಶಗಳ ಅಭಿವೃದ್ಧಿಗಾಗಿ ರೂಪುಗೊಂಡಿರುವ "ವಿಶ್ವದರ್ಜಿಯ 
ಸಮುದಾಯ ಬಂದರು ನಗರಗಳ ನಿರ್ಮಾಣ" ಯೋಜನೆಯನ್ನು ಸರ್ಕಾರ ಕೈಬಿಟ್ಟೆದೆಯೇ; 


(ಆ) ಸದರಿ ಪ್ರಸ್ತಾವನೆಯ ರೂಪುರೇಷೆಗಳೇನು ; (ಮಾಹಿತಿ ನೀಡುವುದು) 


(ಇ) ಸದರಿ ಯೋಜನೆಯಡಿಯಲ್ಲಿ ಒಳಗೊಂಡಿರುವ ಬಂದರುಗಳು ಯಾವುವು? 


